ಕರ್ನಾಟಕ ವಿಧಾನಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 
ವಿಧಾನ ಪರಿಷತ್ತು ಸದಸ್ಯರ ಹೆಸರು 
ಉತ್ತರಿಸುವ ದಿನಾಂಕ 

ಉತ್ತರಿಸುವ ಸಚಿವರು 


®™ bh be 


3 ಪ್ರಶ್ನೆಗಳು 

ಅ | ರಾಜ್ಯದಲ್ಲಿ ಬಾಲಕಾರ್ಮ್ವಾ್‌ ಸಮೀಕ್ಷೆಯನ್ನು 

ಎಷ್ಟು ವರ್ಷಕೊಮ್ಮೆ ನಡೆಸಲಾಗುತ್ತಿದೆ: 

ಆ |ರಾಜ್ಯದಲ್ಲಿ ಯದಾಗಿ ಯಾಃ 
ಸಾಲಿನಲ್ಲಿ ಬಾಲಕಾರ್ಮಿಕರ ಸಮೀಕ್ಷೆಯನ್ನು 
ನಡೆಸಲಾಗಿದೆ; ಆ ಸಂದರ್ಭದಲ್ಲಿ ಎಷ್ಟು 
ಜನ ಬಾಲಕಾರ್ಮಿಕರನ್ನು ಗುರುತಿಸಿ ರಕ್ಷಣೆ 


4 


ಮಾಡಲಾಗಿರುವ ಸಂಖ್ಯೆ ಎಷ್ಟು; 
(ಜಿಲ್ಲಾವಾರು ವಿವರ ನೀಡುವುದು) 
ಇ 1ಕಳೆದೆ ಮೂರು ವರ್ಷಗಳಲ್ಲ 


ಬಾಲಕಾರ್ಮಿಕರ ಸಮೀಕ್ಷೆ ಮತ್ತು ಪತ್ತೆಗಾಗಿ 
ಸರಕಾರದಿಂದ ಬಿಡುಗಡೆ ಮಾಡಲಾಗಿರುವ 
ಅನುದಾನವೆಷ್ಟು; (ಜಿಲ್ಲಾವಾರು ವಿವರ 
ನೀಡುವುದು) 


243 | 
: ಶ್ರೀ ಮುನಿರಾಜು ಗೌಡ ಪಿ.ಎಂ 

14.12.2021 

ಕಾರ್ಮಿಕ ಸಚಿವರು 


ಉತ್ತರ 


ರಾಜ್ಯದಲ್ಲಿ ಬಾಲ್ಯಾವಸ್ಥೆಯ ಹಾಗೂ ಕೆಶೋರಾವಸ್ಥೆಯ ಕಾರ್ಮಿಕರ 
ಸಮೀಕ್ಷೆಯನ್ನು ನಾಲ್ಕು ವರ್ಷಗಳಿಗೊಮ್ಮೆ ನಡೆಸಲಾಗುತ್ತಿದೆ. 


ರಾಜ್ಯದಲ್ಲಿ 2016-17 ಮತ್ತು 2017-18ನೇ ಸಾಲುಗಳಲ್ಲಿ 
ಬಾಲ್ಯಾವಸ್ಥೆಯ ಹಾಗೂ, ಕಿಶೋರಾವಸ್ಥೆಯ ಸರ್ಜನರ 
ಸಮೀಕ್ಷೆಯನ್ನು ನಡೆಸಲಾಗಿರುತ್ತದೆ. ಸದರಿ ಸಮೀಕ್ಷೆಯ ಸಂದರ್ಭದಲ್ಲಿ | 
22,882 ಬಾಲ್ಯಾವಸ್ಥೆಯ ಹಗೂ ಕಿಶೋರಾವಸ್ಥೆಯ ಕಾರ್ಮಿಕರನ್ನು | 
ಗುರುತಿಸಲಾಗಿರುತ್ತದೆ. ಜಿಲ್ಲಾವಾರು ಮಾಹಿತಿಯನ್ನು ಅನುಬಂಧ-1ರಲ್ಲಿ | 
ಒದಗಿಸಿದೆ. 3 | 

ಸದರಿ ಸಮೀಕ್ಷೆಯ ನಂತರ ಕೆಲಸದಲ್ಲಿ ತೊಡಗಿದ್ದ 560 | 


ಬಾಲ್ಯಾವಸ್ಥೆಯ ಹಾಗೂ ಕಿಶೋರಾವಸ್ಥೆಯ ಕಾರ್ಮಿಕರನ್ನು ರಕ್ಷಣೆ 
ಮಾಡಿ ಅವರನ್ನು ಪುನರ್ವಸತಿಗೊಳಿಸಲಾಗಿದ್ದು, ಜಿಲ್ಲಾವಾರು 


ವಿವರವನ್ನು ಅನುಬಂಧ- 2ರಲ್ಲಿ ಒದಗಿಸಿದೆ. 


ಕಳೆದ ಮೂರು ವರ್ಷಗಳಲ್ಲಿ ಬಾಲಕಾರ್ಮಿಕರ ಸಮೀಕ್ಷೆ 
ಬಾಲ್ಯಾವಸ್ಥೆಯ ಹಾಗೂ ಕಿಶೋರಾವಸ್ಥೆಯ ಕಾರ್ಮಿಕ (ನಿಷೇಧ 
ಮತ್ತು ನಿಯಂತ್ರಣ) ಕಾಯ್ದೆ, 1986ರ ಪ್ರಾವದಾನಗಳ ಅನುಷ್ಠಾನಕ್ಕೆ, 
ಮಾಹಿತಿ-ಸಂವಹನ ಮತ್ತು. ಶಿಕ್ಷಣ(ಐಸಿಇ) ಚಟುವಟಿಕೆಗಳ 
ಆಯೋಜನೆಗೆ ಹಾಗೂ ಆಡಳಿತಾತ್ಮಕ ವೆಚ್ಚಗಳಿಗೆ ಸರ್ಕಾರದಿಂದ | 
ಅನುದಾನ ಬಿಡುಗಡೆಯಾಗುತ್ತಿದ್ದು, ಕಳೆದ ಮೂರು ವರ್ಷಗಳಲ್ಲಿ 
ಸರ್ಕಾರದಿಂದ ಬಿಡುಗಡೆಯಾದ ಅನುದಾನದ ವಿವರಗಳು ಈ 


ಕೆಳಕಂಡಂತೆ ಇರುತ್ತದೆ; 
ಕಸ 7 ರಷ್‌ ಪಡಾಗಡ್‌ ಹಾವ 
liked” So 
ELLA in 


400.00 ಸಮೀಕ್ಷೆ ನಡೆಸಿರುವುದಿಲ್ಲ 


ಸಮೀಕ್ಷೆ ನಡೆಸಿರುವುದಿಲ್ಲ 


ಕ್ಷ ಅನುದಾನ 
ಬಳಸಿಕೊಳ್ಳಲಾಗುತ್ತಿದೆ. 


ಜಿಲ್ಲೆಗಳಿಗೆ ಬಿಡುಗಡೆ ಮಾಡಿದ ವರ್ಷವಾರು ಅನುದಾನದ 
ಜಿಲ್ಲಾವಾರು ವಿವರವನ್ನು ಅನುಬಂಧ-3ರಲ್ಲಿ ಒದಗಿಸಿದೆ. 


ಆ. ಅನ ಹಹ 


ಈ [ಸದ "ಇನು ಬ್ಯಾ 

ಈ ನಮುದಾನದಿಂಬೆ pe Fe ( ಮ 

ದ ನೆಡೆಸಲಾದ | ಕಳೆದ`ಮೂರು (2018-19. 2019-20 ಹಾಗೂ 2020-21) | 
| | ಸಮೀಕ್ಷೆಯಲ್ಲಿ ಗುರುತಿಸಲ್ಪಟ್ಟು, 


ಬಾ 
| ಲಕಾರ್ಮಿಕರ ರಕ್ಷಣೆಗಾಗಿ ಸರ್ಕಾರವು ಕಿಶೋರಾವಸ್ಥೆಯ ಕಾರ್ಮಿಕರ ರಕ್ಷಣೆಗಾಗಿ ರಾಜ್ಯ ಸರ್ಕಾರವು ಈ 


| | ಕೈಗೊಳ್ಳಲಾದ  ಕ್ರಮಗಳಿನು? 


ನೀಡುವುದು) 


ರಕ್ಷಣೆ | ವರ್ಷಗಳಲ್ಲಿ ಯಾವುದೇ ಬಾಲ್ಯಾವಸ್ಥೆಯ ಹಾಗೂ ಕಶೋರಸವಸ್ಥೆಯ | 
| AEN ಬಾಲಕಾರ್ಮಿಕರ ಸಂಖ್ಯೆ! ಕ್ರಾರ್ಮಿಕ ಸಮೀಕ್ಷೆಯನ್ನು ನಡೆಸಿರುವುದಿಲ್ಲ. 2021-22ನೇ ಸಾಲಿಗೆ 
| | ನಷ್ಟು: (ಜಿಲ್ಲಾವಾರು ವಿವರ ನೀಡುವುದು) | ರಾಜ್ಯ ಸರ್ಕಾರದಿಂದ ಬಿಡುಗಡೆಯಾದ ಅನುದಾನವನ್ನು 
| | | ಜಾಲಕಾರ್ಮಿಕರ ಸಮೀಕ್ಷೆ ಕೈಗೊಳ್ಳಲು ಎಲ್ಲಾ ಜಿಲ್ಲೆಗಳಿಗೆ 
ps ಮರುಹಂಚಿಕೆ ಮಾಡಿ ಬಿಡುಗಡೆ ಮಾಡಲಾಗಿದ್ದು, ಪ್ರಸ್ತುತ 

| ಬಾಲ್ಯಾವಸ್ಥೆಯ ಹಾಗೂ ಕಿಶೋರಾವಸ್ಥೆಯ ಕಾರ್ಮಿಕ ಸಮೀಕ್ಷಾ 

| | ube ಪ್ರಗತಿಯಲ್ಲಿರುತ್ತದೆ. | 
PS VN ನ 
ಹ್‌ ಸಹಣ್ಣಯಲ್ಲಿ ಪತ್ತ ಹತ್ಯರಾರ | ಮ್ಮೀಕಯಲ್ಲಿ ಪತ್ತೆ ಹಚ್ಯರಾದ ದಾದ್ಯಾವಸ್ಥೆಯ ರಾಗೂ 


(ವಿವರ | PRS 
ಕೆಳಕಂಡ ಕ್ರಮಗಳನ್ನು ಕೈಗೊಳ್ಳಲಾಗಿರುತ್ತದೆ. 


|. ಸಮೀಕ್ಷೆಯಲ್ಲಿ ಪತ್ತೆ ಹಚ್ಚೆಲಾದ ಬಾಲ್ಯಾವಸ್ಥೆಯ ಹಾಗೂ 
ಕಿಶೋರಾವಸ್ಥೆಯ ಕಾರ್ಮಿಕೆರನ್ನು ಕೆಲಸಕ್ಕೆ ನೇಮಕ 

| ಮಾಡಿಕೊಂಡಿದ್ದ ಮಾಲೀಕರ ಮೇಲೆ ಬಾಲ್ಯಾವಸ್ಥೆ ಹಾಗೂ ! 
| ಕಿಶೋರಾವಸ್ಥೆಯ ಕಾರ್ಮಿಕ(ನಿಷೇಧ ಮತ್ತು ವಿಯಂತ್ರಣ) 
| ಕಾಯೆ 1986ರ  ಪ್ರಾವಧಾನಗಳನ್ನ್ವಯ  ಕ್ರಮಗಳನು 
ಕೈಗೊಳ್ಳಲಾಗುತ್ತದೆ. | 
ಹಚ್ಚಲಾದ ಬಾಲ್ಯಾವಸ್ಥೆಯ ಹಾಗೂ 


2. ಸಮೀಕ್ಷೆಯಲ್ಲಿ ಪತ್ತೆ ವಸ್ಥೆ 
ಕಿಶೋರಾವಸ್ಥೆಯ ಕಾರ್ಮಿಕರನ್ನು ಕೆಲಸದಿಂದ ಬಿಡುಗಡೆಗೊಳಿಸಿ. 
ಮಕ್ಕಳ ಕಲ್ಯಾಣ ಸಮತ(Child Welfare Commitee) 
ಬಾಲಕರ ಮತ್ತು ಬಾಲಕಿಯರ ಬಾಲಮಂದಿರಗಳಲ್ಲಿ ಮತ್ತು. 
ಸಮಾಜ ಕಲ್ಯಾಣ ಇಲಾಖೆ ಹಾಗೂ ಹಿಂದುಳಿದ ವರ್ಗಗಳ 
ಕಲ್ಯಾಣ ಇಲಾಖೆಯ ವಸತಿ ಶಾಲೆಗಳಲ್ಲಿ ಹಾಗೂ ಮುಖ್ಯವಾಹಿನಿ 


ಶಾಲೆಗಳಲ್ಲಿ ಮಕ್ಕಳ  ಅರ್ಹತೆಗನುಗುಣವಾಗಿ ದಾಖಲು 
ಮಾಡಲಾಗುತ್ತದೆ, ಕೆಲವು ಪ್ರಕರಣಗಳಲ್ಲಿ ಸದರಿ ಮಕ್ಕಳನ್ನು 


ಪೋಷಕರ ವಶಕ್ಕೆ ಸುಪರ್ದಿಗೆ ನೀಡಲಾಗುತ್ತದೆ. 


3. ಸಮೀಕ್ಷೆಯಲ್ಲಿ 
ಕಿಶೋರಾವಸ್ಥೆಯ 
ಎನ್‌.ಸಿ.ಎಲ್‌.ಪಿ 
| 
| 


ಪತ್ತೆ ಹಚ್ಚಲಾದ ಬಾಲ್ಯಾವಸ್ಥೆಯ ಹಾಗೂ! 
ಕಾರ್ಮಿಕರನ್ನು ಕೇಂದ್ರ 
ಯೋಜನೆ ಜಾರಿಯಲ್ಲಿರುವ ಜಿಲ್ಲೆಗಳ: 
ವನ್‌.ಸಿ.ಎಲ್‌.ಪಿಯಿಂದ ನಡೆಸಲಾಗುತಿರುವ 

ಬಾಲಕಾರ್ಮಿಕ ತರಬೇತಿ ಕೇಂದ್ರಗಳಿಗೂ ಸಹ ದಾಖಲು 


ಪುನರ್ವಸತಿಗೊಳಿಸಲಾಗುತ್ತದೆ. ' oo 


ನ 


EEN SR 


ಸಂಖ್ಯೆ ಕಾಠ 58 ಸಿಎಲ್‌ಸಿ 2921 


4. ಸಮೀಕ್ಷೆಯಲ್ಲಿ ಪೆತ್ತೆಯಾದ ಬಾಲ್ಕಾವಸ್ಥೆಯೆ"' ಹಾಗೊ 


ಕಿಶೋರಾವಸ್ಥೆಯ ಕಾರ್ಮಿಕರನ್ನು ಪುನರ್ವಸತಿಗೊಳಿಸಿದ 


ಸಂತರ ಕೆಲವು ಪ್ರಕರಣಗಳಲ್ಲಿ ಸದರಿ ಮಕ್ಕಳನ್ನು ಪೋಷಕರ 


ವಶಕ್ಕೆ ಸುಪರ್ದಿಗೆ ನೀಡಲಾಗುತ್ತದೆ. 


(ಅರಬೈಲ್‌ ಶಿವರಾಮ್‌ ಹೆಬ್ಬಾರ್‌) 
ಕಾರ್ಮಿಕ ಸಚಿವರು. 


CRNA SH OPN ATER: EY AEST NN © 


ವಿಧಾನ ಪರಿಷತ್ತಿನ ಮಾನ್ಯ ಸದಸ್ಯರಾದ ಶ್ರೀ. ಮುನಿರಾಜು ಗೌಡ ಪಿ.ಎಂ(ವಿಧಾನ ಸಭೆಯಿಂದ 
ಚುನಾಯಿತರಾದವರು) ಇವರ ಚುಕ್ಕೆ ರಹಿತ ಪ್ರಶ್ನೆ ಸಂಖ್ಯೆ 223(243)ಕ್ಕೆ ಅನುಬಂಧ-01 


- ಸಮೀಳೆಯಲಿ ಪತೆಹಚಲಾದ/ಗುರುತಿಸಲಾದ `` ಬಾಲಾವಸ್‌ 
ಕಸಂ! ಜಿಲೆ ಸ ಬ್ರಬಗ್ಧ 
ಸ ನಾ ಹಸದು ಹಾಗೂ ಕಿತೋರಾವಸ್ಥೆ ಕಾರ್ಮಿಕರ ಸಂಖ್ಯೆ 


Se 
tL 


ಚಾಮರಾಜ ನಗರ 560 
ಚಿಕ್ಕಮಗಳೂರು 24 


ಉತ್ತರ ಕನ್ನಡ 
(ಕಾರವಾರ) 


ವಿಧಾನ ಪರಿಷತ್ತಿನ ಮಾನ್ಯ ಸದಸ್ಯರಾದ ಶ್ರೀ. ಮುನಿರಾಜು ಗೌಡ ಪಿ.ಎಂ(ವಿಧಾನ ಸಭೆಯಿಂದ 
ಚುನಾಯಿತರಾದವರು) ಇವರ ಚುಕ್ಕೆ ರಹಿತ ಪ್ರಶ್ನೆ ಸಂಖ್ಯೆ 223(243)ಕ್ಕೆ ಅನುಬಂಧ-02. 


K ರಕ್ಷಿಸಲಾದ' ಬಾಲ್ಯಾವಸ್ಥೆ ಹಾಗೂ ಕಿಶೋರಾವಸ್ಥೆ 
| ಹ ಜಿಲ್ಲೆಯ ಹೆಸರು . ಕಾರ್ಮಿಕರ ಸಂಖ್ಯೆ 
ಸುಂ. ಒಟು 
BE SN SNR MEI 2019-20 | 2020-21 |S 
] ಬಾಗಲಪೋಟೆ Kd ] ] 3 
7 
8 
EN CE ESE, 
7 82 30 119 
WE 3 SE RE 
ಮಂಡೆ 5 ] 2 § 
8 ಮೈಸೊರು 17 19 12 48 
9 ರಾಯಜಾರ 10 I ik 24 
EL ತುಮಕೂರು 7 0 0 7 
11 ಕಲಬುರಗಿ 8 8 0 16 
12 ಶಿವಮೊಗ್ಗೆ 0 3 2 5 
13 ೦ಗಳೂರು ಗ್ರಾಮಾಂತರ - 7 11 22 
೧7ನೆ D 
5 ಳಗಾವಿ 6 8 NN 20 
7 ದೀದರ್‌ 7 p 
17 ಚಾಮರಾಜ ನಗರ 0 7 ] 8] 
/ 18 ಚಿಕ್ಕಮಗಳೊರು 0 § 0 A 
& 19 ಹಾಸನ 2 7 3 
| 20 | ದಕ್ಷಿಣ ಕನ್ನಡ(ಮಂಗಳೂರು) 2 Es | 4 7 
1 ಉಡುಪಿ | 5 0 2 
VM ರಾಮನಗರ p, RN SRE 7 ik 19 
23 ಯಾದಗಿರಿ | 0 5 9 14 
24 L ಚಿಕ್ಕಬಳ್ಳಾಪುರ g 5 12 19 
25 7 ೊಡಗು (ಮಡಿಕೇರಿ) | [) 10 
EE; RS NASD OS SSR NE 
ಪಗಪೂರು ನಗ 8 I 
28 | ಉತ್ತರ ಕನ್ನಡ (ಕಾರವಾರ) 0 0 0 | 0 | 
wg ಹಾವೇರಿ 6 0 0 6 
3 ಗದಗ 0 8 0 8 
de ಬಟ್ಟು ET ee TE 


ವಿಧಾನ ಪರಿಷತ್ತಿನ ಮಾನ್ಯ ಸದಸ್ಯರಾದ ಶ್ರೀ. ಮುನಿರಾಜು ಗೌಡ ಪಿ.ಎಂ(ವಿಧಾನ ಸಭೆಯಿಂದ 
ಚುನಾಯಿತರಾದವರು) ಇವರ ಚುಕ್ಕೆ ರಹಿತ ಪ್ರಶ್ನೆ ಸಂಖ್ಯೆ 223(243)ಕ್ಕೆ ಅನುಬಂಧ-03 


ರಾಜ್ನ ಸರ್ಕಾರದಿಂದ ಬಿಡುಗಡೆಯಾದ ಅನುದಾನದ 


ಜಿಲ್ಲೆಯ ಹೆಸರು i ವಿವರಗಳು(ರೂ.ಗಳಲ್ಲಿ) | 
ಬೆಂಗಳೂರು ಗ್ರಾಮಾಂತರೆ |37,01399 | 8.25334 831334 
ಗಫಾರ ನಗರ 583000 £50334 53ಕಕ44 — 
ಬಾಗಲಕೋಃ 5,43,000 4,93,334 4,43,299 
ಬನ್ಕಾರ 810.100 753334 333,857 
ವಜಹಾಪುರ 537000 433334 
ಪಳಗಾವ 700,000 
ಚತಮರ್ಗ 79334 
ದಾವನಗಕ 193,334 153547 
ಧಾರವಾಡ 421,687 447,252 
7ರ 550334 8,55,554 
ಕೋಲಾರ 4,53,947 
ಕೂಪ 93334 456,609 
ಗ್‌ ಮಂಡ 553000 425333 


| 
15 ರಾಯಚೂರು 6,13,000 4,21,334 
7 ಹಾವೇರಿ 8,31,334 4,36,644 
‘| 17 ತುಮಕೂರು 4,93,334 6,99,507 
ಚಾಮರಾಜನಗರ 10,28,410 
ಚಿಕ್ಕಮಗಳೂರು 10,28,410 
ಗದಗ 9,04,000 7,40,872 


24 ದಕ್ಷಿಣಕನ್ನಡ 9,49,000 8,51,334 8,96,641 
2೨ ಶಿವಮೂಗ್ಗ 9,21,000 8,51,334 | 8,96,641 
9,30,000 


26 ಉಡುಪಿ 8,51,334 10,43,530 
21 ರಾಮನಗರ 8,51,334 8,72,641 
28” ಯಾದಗಿರಿ 8,51,334 8,12,746 | 
29 ಚಿಕ್ಕಬಳ್ಳಾಪುರ 4,21,334 11,90,077 
30 ಕೊಡಗು (ಮಡಿಕೇರಿ) 9,16,000 8,51,334 8,72,641 


ಬಣ 3003S TIS MT | 20202.581 


